ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ವಿಧಾನ ಪರಿಷತ್‌ ಸದಸ್ಕರ ಹೆಸ 


839 
ಶ್ರೀ ಪಿ.ಆರ್‌ ರಮೇಶ್‌ (ನಾಮನಿರ್ದೇಶನ 
ಹೊಂದಿದವರು) . 


ರು 


ಉತ್ತರಿಸುವವರು ಮಾನ್ಯ ಸಣ್ಣ ಕೈಗಾರಿಕೆ ಹಾಗೂ ವಾರ್ತಾ ಮತ್ತು 
ಸಾರ್ವಜನಿಕ ಸಂಪರ್ಕ ಸಚಿವರು 
ಉತ್ತರಿಸಬೇಕಾದ ದಿನಾಂಕ : 09.03.2021 
ಕ್ರಸಂ ಪಳ್ನೆ | ಉತ್ತರ 
(ಅ) | ರಾಜ್ಯದಲ್ಲಿ ಸರ್ಕಾರದಿಂದ ಅನಾ] ರಾಜ್ಯದಲ್ಲಿ 30.07.2020 "ರವರೆಗೆ ರಾಜ್ಯದಲ್ಲಿ 8,75,336 ಸೂಕ್ಷ್ಮ, ಸಣ್ಣ: 
ಪಡೆದು ಮತು 


ಗ್ರಾಮವಾರು ವಿವರ ನೀಡುವುದು) 


ಸ್ಥಾಪಿತವಾಗಿರುವ ್ರು 
ಚಾಲ್ತಿಯಲ್ಲಿರುವ ಸಣ್ಣ ಕೈಗಾರಿಕೆಗಳ ಸಂಖ್ಯೆ 
ಎಷ್ಟು; (ಜಿಲ್ಲಾವಾರು! ತಾಲ್ಲೂಕುವಾರು / 


ಮತ್ತು ಮಧ್ಯಮ ಕೈಗಾರಿಕೆಗಳು ನೋಂದಣಿಯಾಗಿದ್ದು ವಿವರಗಳನ್ನು 
ಅನುಬಂಧದಲ್ಲಿ ನೀಡಲಾಗಿದೆ. ' 


(ಆ) 


ಈ ಸಣ್ಣ `ಕೈಗಾರಿಕೆಗಳಲ್ಲಿನಾರ್ಯಾನೆಗಳ್ಲಿ 


ಉದ್ಯೋಗ ಮಾಡುತ್ತಿರುವವರ ಸಂಖ್ಯೆ 
(ಜಿಲ್ಲಾವಾರು/ತಾಲ್ಲೂಕುವಾರು/ಗ್ರಾಮವಾರು' 
ವಿವರ ನೀಡುವುದು) 


ಒಟ್ಟು ನೋಂದಣಿಯಾದ ಸೊಕ್ಷ್ಯ ಸಣ್ಣ`ಮತ್ತು ಮಧ್ಯಮ ಕೈಗಾರಿಕೆಗಳಲ್ಲಿ . 
ಒಟ್ಟು 60,21,569 ಉದ್ಯೋಗ ಸೃಜನೆಯಾಗಿರುವುದಾಗಿ ಕೈಗಾರಿಕೆಗಳು 
ನೊಂದಾಯಿಸಿದ್ದು, ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. - 


(ಇ) 


ರಾಜ್ಯ ಸರ್ಕಾರದಿಂದ ಸಣ್ಣ ಸೈಗಾರಿಕೆಗಳ 
ಸ್ಥಾಪನೆಗೆ ಮತ್ತು ನಿರ್ವಹಣೆಗೆ ನೆರವಾಗುವ 
ಯೋಜನೆಗಳು ಯಾವುವು: (ವಿವರ 
ನೀಡುವುದು) 


ರಾಜ್ಯ ಸರ್ಕಾರದಿಂದ"ಸಣ್ಣ ಕೈಗಾರಿಕೆಗಳ ಸ್ಥಾಪನೆಗೆ ಮತ್ತು ನಿರ್ವಹಣೆಗೆ 


ನೆರವಾಗುವ ಯೋಜನೆಗಳು ಈ ಕೆಳಗಿನಂತಿವೆ:- 


1. ಎಂ.ಎಸ್‌.ಎಂ.ಇ ಗಳಿಗೆ ಪ್ರೋತ್ಲಾಹ ನೀಡಲು ಸರ್ಕಾರವು ಸರ್ಕಾರದ 
ಆದೇಶ ಸಂಖ್ಯೆ: ಸಿಐ 199 ಎಸ್‌ಪಿಐ 2018, ದಿನಾಂಕ 13.8.2020 
ರನ್ನಯ ಹೊಸ ಕೈಗಾರಿಕಾ ನೀತಿ. 2020-25 ನ್ನು ಜಾರಿಗೆ 
ತಂದಿರುತ್ತದೆ. ಇದರನ್ವಯ ದೊರೆಯುವ ಪ್ರೋತ್ಸಾಹ ಮತ್ತು 
ರಿಯಾಯಿತಿಗಳು ಈ ಕೆಳಗಿನಂತಿವೆ:- 


ಮುದ್ರಾಂಕ ಶುಲ್ಕ ವಿನಾಯಿತಿ . 
ನೋಂದಣಿ ಶುಲ್ಕ ರಿಯಾಯಿತಿ 
ಬಂಡವಾಳ ಹೂಡಿಕೆ ಸಹಾಯಧನ 
ಕಿರು ಮತ್ತು ಸಣ್ಣ ಕೈಗಾರಿಕೆಗಳಿಗೆ ವಿದ್ಯುತ್‌ ಸಹಾಯಧನ 
ಭೂ ಪರಿವರ್ತನಾ ಶುಲ್ಕ ಮರುಪಾವತಿ 
ರಫ್ತು ಆಧಾರಿತ ಘಟಕಗಳಿಗೆ ರಿಯಾಯಿತಿ 
ತ್ಯಾಜ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಸಹಾಯಧನ 
ವಿದ್ಭುತ್‌ ತೆರಿಗೆ ವಿನಾಯಿತಿ 
ತಾಂತ್ರಿಕ ಉನ್ನತೀಕರಣ, ಗುಣಮಟ್ಟ ಪ್ರಮಾಣ ಪತ್ರ ಸಹಾಯಧನ 
. ಮಳೆ ನೀರುಕೊಯ್ದು / ಸಂರಕ್ಷಣೆ ಸಹಾಯಧನ 


we ANHS WNT 


[ON 
[= 


. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ: ಉದ್ಯೋಗ ಸೃಜನ 


ಯೋಜನೆಯಡಿ ನಗರ ಮತ್ತು- ಗ್ರಾಮೀಣ ಪ್ರದೇಶಗಳಲ್ಲಿ 
ಕೈಗಾರಿಕೆಗಳನ್ನು ಸ್ಥಾಪಿಸಲು ಗರಿಷ್ಟ ಸಾಲ ರೂ.25.00 ಲಕ್ಷಗಳವರೆಗೆ 
ಬ್ಯಾಂಕ್‌ಗಳ ಮೂಲಕ ಸಾಲ ಸೌಲಭ್ಯ ಒದಗಿಸಿ ಸಣ್ಣ ಉದ್ಯಮಗಳನ್ನು 
ಸಾಬಿ "ಸ್ವಯಂ ಉದ್ಯೋಗ. ಕೈಗೊಳ್ಳಲು "ಅನುಕೂಲ 
ಒದಗಿಸಲಾಗುವುದು. ಹಾಗೂ ಯೋಜನಾ ವೆಚ್ಚದ ಮೇಲೆ ಶೇ.15 
ರಿಂದ ಶೇ.35 ರವರೆಗೆ ಗರಿಷ್ಟ ರೂ.3.75 ಲಕ್ಷದಿಂದ ರೂ.8.75 
ಲಕ್ಷದವರೆಗೆ ಸಹಾಯಧನ ನೀಡಲಾಗುತ್ತಿದೆ. 


N ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ಮೂಲಕ ಸೂಕ್ಷ್ಮ ಮತ್ತು 


ಸಣ್ಣ ಕೈಗಾರಿಕೆಗಳು ಸ್ಥಾಪಿಸಲು ರೂ.5.00 ಕೋಟಿಗಳವರೆಗೆ ಸಾಲ 
ಪಡದು" ನಿಗದಿತ ಸಮಯದಲ್ಲಿ ಮರುಪಾವತಿ ಮಾಡಿದ ಅತಿ ಸಣ್ಣ 
ಮತ್ತು ಸಣ್ಣ ಕೈಗಾರಿಕಾ ಘಟಕಗಳಿಗೆ 5 ವರ್ಷಗಳ ಅವಧಿಗೆ ಶೇ.6 
ರಂತೆ ಬಡ್ಡಿ ಸಹಾಯಧನ ನೀಡಲಾಗುವುದು. 


. ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮಶೀಲರಿಗೆ 


ವಿಶೇಷ ಘಟಕ ಉಪಯೋಜನೆ ಮತ್ತು ಗಿರಿಜನ 
ಉಪಯೋಜನೆಯಡಿಯಲ್ಲಿ ಶೇ.75 ರಿಯಾಯಿತಿ ದರದಲ್ಲಿ ಕೈಗಾರಿಕಾ 
ನಿವೇಶನಗಳನ್ನು (ಗರಿಷ್ಟ 2 ಎಕರೆ) ಮತ್ತು ಕೈಗಾರಿಕಾ "ಠಡ್‌ಗಳನ್ನು 
ನೀಡಲಾಗುತ್ತಿದೆ. ls 


. ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಉದ್ದಮಶೀಲರಿಗೆ 
ಪ್ಜು ರಿಶಿಷ್ಟ ps 


ವಿಶೇಷ ಘಟಕ ಉಪಯೋಜನೆ ' ಮತ್ತು ಗಿರಿಜನ ಉಪ 
ಯೋಜನೆಯಡಿಯಲ್ಲಿ ಗುಡಿ ಮತ್ತು ಸೂಕ್ಷ್ಮ ಕೈಗಾರಿಕಾ ಘಟಕ 
ಸ್ಥಾಪಿಸಲು ಯೋಜನಾ ವೆಚ್ಚದ ಸಲೆ “$e.60 ರಷ್ಟು ಗರಿಷ್ಟ 
ರೂ.5.00 ಲಕ್ಷ ಸಹಾಯಧನ ನೀಡಲಾಗುತ್ತಿದೆ. 


. ಪರಿಶಿಷ್ಠ ಜಾತಿಯ ಮತ್ತು ಪರಿಶಿಷ್ಟ ವರ್ಗದ ಮೊದಲ ಪೀಳಿಗೆಯ 


ಉದ್ಯಮಿದಾರರು ಬ್ಯಾಂಕ್‌! ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆದು 
ಸ್ಥಾಪಿಸುವ ಹೊಸ ಘಟಕಗಳಿಗೆ ಗರಿಷ್ಟ ರೂ.200, ಕೋಟಿ 
ಯೋಜನಾ ವೆಚ್ಚದಲ್ಲಿ The Debt Equity Ratio 2:1 ಪ್ರಕಾರ 
(2 ರಷ್ಟು ಬ್ಯಾಂಕ್‌! ಹಣಕಾಸು ಸಂಸ್ಥೆಗಳಿಂದ ಸಾಲ ಮತ್ತು 13 
ಪ್ರವರ್ತಕರ ಬಂಡವಾಳ) ಘಟಕಕ್ಕೆ ಪ್ರವರ್ತಕ ಬಂಡವಾಳ 
ಹೂಡಿಕೆಯ 1/3 ರಲ್ಲಿ ಶೇ.50 ರಷ್ಟು ಬಡ್ಡಿರಹಿತ ಗರಿಷ್ಟ ರೂ.33 ಲಕ್ಷಿ 
ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ ಆರ್ಥಿಕ ಸಹಾಯ ನೀಡಲಾಗುತ್ತಿದೆ. 


(ಈ) 


ಕರೋನ ಸಾಂಕ್ರಾಮಿಕ“ 'ಕೋಗದ 
ಹಿನ್ನೆಲೆಯಲ್ಲಿ ಭಾದಿತರಾಗಿ ಅಧಿಕೃತವಾಗಿ 
ಮುಚ್ಚಿರುವ  ಕಾರ್ಬಾನೆಗಳೈಗಾರಿಕೆಗಳ 
ಸಂಖ್ಯೆ ಎಷ್ಟು; (ಜಿಲ್ಲಾವಾರು/ 
ತಾಲ್ಲೂಕುವಾರು H ಗ್ರಾಮವಾರು ವಿವರ 
ನೀಡುವುದು) 


ಇಕಾ ಧಾನ್‌ ರೋಗದ `ಜನ್ನೆಲೆಯಲ್ಲಿ ಫಾಧಾರಾಗ ಇಧತವಾಗ' 
ಮುಚ್ಚಿರುವ . ಕಾರ್ಬಾನೆಗಳು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಗೆ 
ನೋಂದಾಯಿಸಲು ಯಾವುದೇ ವ್ಯವಸ್ಥೆ ಇಲ್ಲದಿರುವುದರಿಂದ ಅಂಕಿ 
ಅಂಶಗಳು ಲಭ್ಯವಿರುವುದಿಲ್ಲ. pe 


ಸಿಖ 31. ಎಸ್‌ಎಸ್‌ಐ 2021 


(ಪಿ.ಸಿ ಪಾಟೇಲ್‌) 
ಸಣ್ಣ ಕೈಗಾರಿಕೆ ಹಾಗೂ ವಾರ್ತಾ ಮತ್ತು 
' ಸಾರ್ವಜನಿಕೆ ಸಂಪರ್ಕ ಸಚಿವರು 


REBVoADOhUWN 


WN NNNNNNN NSN =HE-bnnn 
OSONITRUELONFSOnNnTIAANNO RD 


[ 


REGISTRATION OF MSME UNITS UPTO JUNE 2020 


DISTRICT 


Bagalkot 
Bellary 
Belguam 
Bangalore (U) 
Bangalore (R) 


‘Bidar 


CH Nagar 
Chikmagalur 


Chikkkaballapur . 


Chitradurga 
D.Kannada 
Davangere 
Dharwad 
Gadag 
Hassan 
Haveri « 
Kalburgi 
Kodagu 
Kolar 
Koppal 
Mandya 
Mysore 
Raichur 
Ramanagara 
Shimoga 
Tumukur 
Udupi 
U.Kannada 
Vijapur 
Yadgir 
Total 


UNIT 

in Nos. 
19,009 
29,754 
87,840 
2,14,555 


63,203 . 


12,656 
4,527 
14,057 
4,584 
17,900 
42,441 
12,817 
53,062 
8,232 
18,758 
9,777 
24,456 
5,740 
19,959 


7,365. 


15,210 
45,938 
16,081 
-7,150 
27,142 
36,348 
12,882 
18,866 
22,269 
2,668 
8,75,336 


INVEST 
Rs: Lakhs 
1,50,112.84 
3,91,790.99 
6,84,013.10 


37,02,905.69 . 
12,46,687.08. 


1,13,373.85 

33,521.56 

81,425.07 

75,969.21 
1,30,927.62 
3,43,626.39 
1,62,900.72 
4,39,158:53 

61,571:87 
'1,22,051.77 

77,871.40 
1,65,487.46 

40,268.99 
2,14,411.53 
1,23,576.90 
1,09,054.75 
3,90,685.07 
1,94,903.53 
1,72,239.91 
1,56,974.45 
3,72,238.61 
1,99,670:83 
1,10,453.30 


1,49,711.07. 


38,236.96 
1,02,55,821.04 


EMP 
in Nos. 
86,010 
1,83,234 
3,93,079 


21,69,212 


5,72,024 
79,653 
25,821 
58,887 
29,010 
94,522 

2,78,075 
63,675 

2,91,728 
39,105 

- 91,321 
42,422 

1,16,824 
35,535 

1,40,342 
40,864 
78,030 

2,71,426 
97,714 
63,264 

1,35,648 


2,14,433. 


1,03,683 
94,693 
1,18,383 
12,952 
60,21,569 


« 


